ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಮೈದ್ಯ ಸೀಟಿಗಳನ್ನು ಬ್ಲಾಕ್‌ ಮಾಡಿ ಹೆಚ್ಚಿನ ಹಣಕ್ಕೆ ಮಾರುವ ಬಗ್ಗೆ 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 
1493 (1777) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿನ ವೈದ್ಯಕೀಯ ಕಾಲೇಜುಗಳ ವೈದ್ಯ ಸೀಟುಗಳನ್ನು ಬ್ಲಾಕ್‌ ಮಾಡಿಸಿ ಹೆಚ್ಚಿನ ಹಣಕ್ಕೆ ಬೇರೆ 
ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾರಾಟಿ ಮಾಡುವ ದಂಧೆ ಇತ್ತೀಚೆಗೆ ವ್ಯಾಪಕವಾಗಿ ಹರಡುತ್ತಿರುವುದನ್ನು 
ದಿನಪತಿಕೆಗಳು ವರದಿ ಮಾಡಿರುವುದನ್ನು ಸರ್ಕಾರ ಗಮನಿಸಿಡೆಯೇ; ಗಮನಿಸಿದ್ದಲ್ಲಿ, ಈ ಕುರಿತು 
ಸರ್ಕಾರದ ಪ್ರತಿಕ್ರಿಯೆ ಏನು; 


(ಆ) ಸದರಿ ದಂಧೆಯಲ್ಲಿ ಪರೋಕ್ಷವಾಗಿ ಕಾಲೇಜು ಆಡಳಿತ ಮಂಡಳಿಗಳೂ ಶಾಮೀಲಾಗಿರುವ ಬಗ್ಗೆ 
ದೂರುಗಳು ದಾಖಲಾಗಿವೆಯೇ ; 


(ಇ) ದೂರು ದಾಖಲಾಗಿದ್ದಲ್ಲಿ, ಕಾಲೇಜುಗಳ ಹೆಸರು ತಿಳಿಸುವುದು; ಹಾಗೂ ಸದರಿ ಕಾಲೇಜುಗಳ ವಿರುದ್ಧ 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 


(ಈ) ಪ್ರತಿಭಾವಂತ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗುವ ಇಂತಹ ದಂಧೆಯನ್ನು ನಿಯಂತಿಸುವ 
ನಿಟ್ಟಿನಲ್ಲಿ ಸರ್ಕಾರ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದೆ? 


